ಕರ್ನಾಟಕ ವಿಧಾನ ಪರಿಷತ್‌ 


ಶ್ರೀ ವಿವೇಕ್‌ ರಾವ್‌ ವಸಂತರಾವ್‌ ಪಾಟೀಲ್‌ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತಿರಿಸಬೀಕಾದ ದಿನಾಂಕ 22.07.2019 


ಗ್ರಾಮೀಣ 
ಶಾಹುಪಾರ್ಕ್‌ ಮತ್ತು ಗೋಕಾಕ 
ತಾಲ್ಲೂಕಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 
ವಾಸಿಸುವ ಹಿಂದುಳಿದ ವರ್ಗದ 
ಅಲೆಮಾರಿ/ಅರೆ ಅಲೆಮಾರಿ ಸಮುದಾಯದ 
ದ್ಯಾರ್ಥಿಗಳಿಗಾಗಿ ಸರ್ಕಾರವು ವಸತಿ 
ಶಾಲೆಯನ್ನು ಪ್ರಾರಂಭಿಸುವುದೇ; 

ಪ್ರಾರಂಭಸುವುದಾದಲ್ಲ 
ಪ್ರಾರಂಭಿಸಲಾಗುವುದು? 


ಹ್‌ ವ್ಯಾಪ್ತಿಯಲ್ಲಿ ಶಾಹುಪಾರ್ಕ್‌ ಮತ್ತು 
ಗೋಕಾಕ ತಾಲ್ಲೂಕಿನಲ್ಲಿ ಹಿಂದುಳಿದ ವರ್ಗದ 
ಅಲೆಮಾರಿ/ಅರೆ ಅಲೆಮಾರಿ ಸಮುದಾಯದ 
ವಿದ್ಯಾರ್ಥಿಗಳಿಗಾಗಿ ವಸತಿಶಾಲೆಯನ್ನು 
ಪ್ರಾರಂಭಿಸಲು ಯಾವುದೇ ಪ್ರಸ್ತಾವನೆ 
ಸ್ಪೀಕೃತವಾಗಿರುವುದಿಲ್ಲ. 


ಹೊಸದಾಗಿ ವಸತಿ ಶಾಲಗಳನ್ನು ರಾಜ್ಯದ 
ಒಟ್ಟಾರೆ ಅನುದಾನದ ಲಭ್ಯತೆಯನ್ನು ಅಧರಿಸಿ 
ಕ್ರಮವಹಿಸಲಾಗುವುದು. 


ಸಂ: ಹಿಂವಕ 154 ಬಿಎಂಎಸ್‌ 2019 


ಫ್‌ ಸಾ 


(ಸಿ.ಪುಟ್ಣರಂಗತೆಟ್ಟಿ) 
ಹಿಂದುಳಿದ ವರ್ಗಗಳ ಕಲ್ಕಾಣ ಸಚಿವರು. 


